ಸದನದಲ್ಲಿ ಉತ್ತರಿಸುವ ಪ್ರಶ್ನ ಕರ್ನಾಟಕ ವಿಧಾನ ಪರಿಷತ್ತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಗುರುವಾರ, ದಿನಾಂಕ: 18ನೇ ಜುಲೈ, 2019 


ಜನವರಿ 2015 ರಿಂದ ಮಾರ್ಚ್‌ 2015 ರವರೆಗೆ 4 ಚಕ್ರದ ಭಾರತ್‌-3 ವಾಯು ಮಾಲಿನ್ಯ ಗುಣಮಟ್ಟದ ಬಗ್ಗೆ 
ಶ್ರೀ ಪುಟ್ಟಣ್ಣ (ಶಿಕ್ಷಕರ ಕ್ಷೇತ್ರ) - 
53 (551) ಸಾರಿಗೆ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ- 


(ಅ) ಕರ್ನಾಟಕ ಸರ್ಕಾರದ ಸಾರಿಗೆ ಇಲಾಖೆಯ ಅಧೀನದಲ್ಲಿರುವ ಎಲೆಕ್ಟ್ರಾನಿಕ್‌ ಸಿಟಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯ ಕಛೇರಿ, 
ಬೆಂಗಳೂರು ಇಲ್ಲಿ ಜನವರಿ 2015 ರಿಂದ ಮಾರ್ಚ್‌ 2015ರವರೆಗೆ ನಾಲ್ಕು ಚಕ್ರದ ಭಾರತ್‌ 3ರ ವಾಯು ಮಾಲಿನ್ಯದ ಗುಣಮಟ್ಟ 
ಹೊಂದಿದ ವಾಹನಗಳ ನೋಂದಣಿಯಾದ ಸಂಖ್ಯೆ ಎಷ್ಟು ; 


(ಆ) ಸದರಿ ಅವಧಿಯಲ್ಲಿ ಕಛೇರಿಯಲ್ಲಿ ಅಧಿಕಾರಿಯಾಗಿ ಕರ್ತವ್ಯ ನಿರತರಾಗಿದ್ದ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯ ಪೂರ್ಣ ವಿವರ 
ನೀಡುವುದು; 


(ಇ) ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಸಿ.ಎಸ್‌.ಆರ್‌.84(ಇ) ದಿ: 09.೦2.2009ರಲ್ಲಿ ತಿಳಿಸಿರುವಂತೆ 01.04.2010ರ ನಂತರ ನಾಲ್ಕು 
ಚಕ್ರದ ವಾಹನದ ನೋಂದಣಿ ವೇಳೆ ಅದರ ವಾಯು ಮಾಲಿನ್ಯದ ಗುಣಮಟ್ಟ ಭಾರತ್‌-4ರ ಮಾನದಂಡದಂತೆ ಇರಬೇಕೆಂದು 
ತಿಳಿಸಲಾಗಿದ್ದು, ಈ ನಿಯಮಾವಳಿಯನ್ನು ಪಾಲಿಸದೇ ಭಾರತ್‌-3ರ ವಾಯು ಮಾಲಿನ್ಯದ ಗುಣಮಟ್ಟದ ನಾಲ್ಕು ಚಕ್ರದ ವಾಹನ 
ನೋಂದಣಿ ಮಾಡಿದ ಅಧಿಕಾರಿ ಮೇಲೆ ಏನು ಕ್ರಮ ಜರುಗಿಸಲಾಗುವುದು; 


(ಈ) ಭಾರತ್‌-3ರ ವಾಯು ಮಾಲಿನ್ಯದ ನಾಲ್ಕು ಚಕ್ರದ ವಾಹನ ನೋಂದಣಿಯಾಗಿದ್ದು ಇಂತಹ ವಾಹನದ ಉಪಯೋಗದಿಂದ 
ಬೆಂಗಳೂರು ನಗರದಲ್ಲಿ ಆಗಿರುವ ವಾಯು ಮಾಲಿನ್ಯದ ಬಗ್ಗೆ ಸರ್ಕಾರಕ್ಕೆ ಅರಿವು ಇದೆಯೇ? 


